ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾ೦ಕ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 


: 347 


06.03.2020 

: ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತ್ರ) 

; ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 
ಮತ್ತು ಸಂಸ್ಕತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


ಕ್ರ 
ಸಂ 


ಪ್ರಶ್ನೆ 


ಉತ್ತರ 


ರಾಜ್ಯ ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ 


ರಾಜ್ಯ ಸರ್ಕಾರವು ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ 


ಪ್ರದೇಶದಲ್ಲಿ ಯುವ ಮತ್ತು ಪ್ರತಿಭಾವಂತ 


ಕ್ರೀಡಾಪಟುಗಳನ್ನು ಗುರುತಿಸಲು 
ಸರ್ಕಾರವು ತೆಗೆದುಕೊಂಡಿರುವ 
ಕ್ರಮಗಳೇನು 


ಪ್ರದೇಶದಲ್ಲಿ ಯುವ ಮತ್ತು ಪ್ರತಿಭಾವಂತ 
ಶೀಡಾಪಟುಗಳನ್ನು ಗುರುತಿಸಲು ಈ ಕೆಳಕಂಡ 
ಕ್ರಮಗಳನ್ನು ಕೈಗೊಂಡಿರುತ್ತದೆ. 

1 ಪೀೀಡಾಶಾಲೆ/ನಿಲಯ: ರಾಜ್ಯದಲ್ಲಿ ಒಟ್ಟು 34 
ಕ್ರೀಡಾಶಾಲೆ/ನಿಲಯಗಳಿದ್ದು, ಇವುಗಳಿಗೆ ಪ್ರವೇಶ ನೀಡುವ 
ಸಂಬಂಧ ತಾಲ್ಲೂಕು, ಜಿಲ್ಲಾ, ವಿಭಾಗ ಮತ್ತು 
ರಾಜ್ಯಮಟ್ಟದಲ್ಲಿ ಆಯ್ಕೆ ಶಿಬಿರಗಳನ್ನು ನಡೆಸಿ 
ಕ್ರೀಡಾಪಟುಗಳ ದೈಹಿಕ ಕ್ಷಮತೆಯನ್ನು ಪರೀಕ್ಷಿಸಿ ಅರ್ಹ 
ಕ್ರೀಡಾಪಟುಗಳಿಗೆ ಕ್ರೀಡಾಶಾಲೆ/ನಿಲಯಗಳಿಗೆ ಪ್ರವೇ ಶ 
ನೀಡಲಾಗುತ್ತಿದೆ. 

ಖಶೈಫ್ಷಣಿಕ ಶುಲ್ಲ ಮರುಪಾವತಿ: ರಾಷ್ಟ್ರೀಯ ಮತ್ತು 
ಅಂತರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ 


ಸಾಧನೆ ಮಾಡಲಾದ ಕ್ರೀಡಾಪಟುಗಳಿಗೆ ಶೈಕ್ಷಣಿಕ ಶುಲ್ಕ 
ಮರುಪಾವತಿ ಮಾಡಲಾಗುತ್ತಿದೆ. 

3)ವಿದ್ಯಾರ್ಥಿ- ವೇತನ: ರಾಜ್ಯ ಮಟ್ಟದಲ್ಲಿ ಪದಕ 
ವಿಜೇತರಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ 
ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 
ರೂ.10,000/- ವಿದ್ಯಾರ್ಥಿ ವೇತನ ನೀಡಿ 
ಪ್ರೋೋತ್ಸಾಹಿಸಲಾಗುತ್ತಿದೆ. 

4ಕರ್ನಾಟಕ ಸ್ಫೋರ್ಟ್ಸ್‌ ಆಕಾಡೆಮಿ ಫಾರ್‌ ಎಕ್ಸಲೆನ್ಸ್‌: 
ಮುಂಬರುವ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟಿದಲ್ಲಿ 
ಗಣನೀಯ ಸಾಧನೆ ದಾಖಲಿಸುವ ಸಾಧ್ಯತೆ ಇರುವ 
ಪ್ರತಿಭಾನ್ನಿತ ಕ್ರೀಡಾಪಟುಗಳಿಗೆ ಉನ್ನತ ಕ್ರೀಡಾ 
ತರಬೇತಿಗಾಗಿ ಸಹಾಯಧನ ನೀಡಲಾಗುತ್ತಿದೆ. 

5) ಕರ್ನಾಟಿಕ ಸಹಸ್ರ ಕ್ರೀಡಾ ಪ್ರತಿಭಾ ಯೋಜನೆ: 1000 
ಯುವ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ 
ಅಗತ್ಯವಾದ ಕ್ರೀಡಾ ವಿಜ್ನಾನ ಮತ್ತು ತಂತ್ರಜ್ಞಾನ 
ಸೇವೆಗಳು, ವೈಜ್ಞಾನಿಕ ತರಬೇತಿ ಒದಗಿಸುವ ಮೂಲಕ 
ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಅದರಲ್ಲೂ 
ಮುಖ್ಯವಾಗಿ ಒಲಂಪಿಕ್‌ ಕ್ರೀಡಾಕೂಟದಲ್ಲಿ ಪದಕ ಗೆಲ್ಲುವ 
ಕ್ರೀಡಾಪಟುಗಳನ್ನು ರೂಪಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ಇದಕ್ಕಾಗಿ ಕಳೆದ 3 ವರ್ಷಗಳಲ್ಲಿ [ಕರ್ನಾಟಕ ರಾಜ್ಯದ ಕ್ರೀಡಾಪಟುಗಳಿಗೆ ಜಿಲ್ಲಾವಾರು ವೆಚ್ಚ 
ಖರ್ಚಾಗಿರುವ ವೆಚ್ಚಿವೆಷ್ಟು; | ಮಾಡಲಾದ ವಿವರ ಕೆಳಕಂಡತಿದೆ. A 
(ತಾಲ್ಲೂಕುವಾರು ವಿವರಗಳನ್ನು | [TS TI TAT 
ನೀಡುವುದು) ಸಂ ಹೆಸರು 
7 ವಿದ್ಯಾರ್ಥ 785.05 74887 70000 
ವೇತನ 
ಮತ್ತು ಶೈಕ್ಷಣಿಕ 
ಶುಲ್ವ 
2 ನಗದು 137.00 929.9 400.00 
ಪುರಸ್ಕಾರ 
3 ಸ್ಪೋಟ್ಸ್‌ 
ಅಕಾಡೆಮಿ 147.50 200.00 — 
ಫಾರ್‌ ಎಕ್ಸಲೆನ್ನಿ 
ಅನುದಾನವನ್ನು ತಾಲ್ಲೂಕುವಾರು ಹಂಚಿಕೆ 
ಮಾಡಿರುವುದಿಲ್ಲ. 
ಯುವ ಕ್ರೀಡಾಪಟುಗಳನ್ನು ಗುರುತಿಸಲು | ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 


ಅನುಸರಿಸುವ ಮಾನದಂಡಗಳೇನು; ಇದು 
ಯಾವ ಕ್ರೀಡೆಗಳಿಗೆ ಅನ್ವಯಿಸುತ್ತದೆ; 


ಯುವ ಕ್ರೀಡಾಪಟುಗಳನ್ನು ಗುರುತಿಸಲು ಕೆಳಕಂಡ 
ಮಾನದಂಡಗಳನ್ನು ಅನುಸರಿಸಲಾಗುತ್ತಿದೆ. 

ಕ್ರೀಡಾಶಾಲೆ/ನಿಲಯಗಳಿಗೆ ಕ್ರೀಡಾಪಟುಗಳನ್ನು ಅಯ್ಕೆ 
ಮಾಡುವ ಸಂಬಂಧ ಮಾನದಂಡಗಳನ್ನು ರೂಪಿಸಿದ್ದು 
ಅದರಂತೆ ಕಿರಿಯ ಮತ್ತು ಹಿರಿಯ ವಿಭಾಗದಲ್ಲಿ ಆಯಾ 
ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಕ್ರೀಡಾಪಟುಗಳಿಗೆ ದೈಹಿಕ 
ಕಮತೆ ಪರೀಕ್ಷೆಗಳನ್ನು ನಡೆಸಿ ಆಯ್ಕೆಯಾದ 
ಕ್ರೀಡಾಪಟುಗಳನ್ನು ಕ್ರೀಡಾಶಾಲೆ/ನಿಲಯಗಳಿಗೆ ಪ್ರವೇಶ 
ನೀಡಲಾಗುತ್ತಿದೆ. ಇದು ಅಥ್ಲೆಟಿಕ್ಸ್‌ ವಾಲಿಬಾಲ್‌, 
ಬ್ಹ್ಯಾಸೈೆಟ್‌ ಬಾಲ್‌, ಜಿಮ್ನಾಸ್ಕಿಕ್ಸ್‌ ಹಾಕಿ, ಜುಡೋ, ಕುಸ್ತಿ, 
ಸೈಕ್ಲಿಂಗ್‌, ಪುಟ್ಕಾಲ್‌, ಆರ್ಚ್‌ರಿ, ಫೆನ್ಸಿಂಗ್‌, ಖೋ-ಖೋ, 
ಈಜು, ಕಬಡ್ಡಿ ಕ್ರೀಡೆಗಳಿಗೆ ಅನ್ವಯಿಸುತ್ತದೆ. 


ಯುವ : ಕ್ರೀಡಾಪಟುಗಳಿಗೆ ಉತ್ತೇಜನ 
ನೀಡಲು ಯಾವ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲಾಗಿದೆ; ಇದಕ್ಕಾಗಿ ಯಾವ 


ಸೌಲಭ್ಯಗಳನ್ನು ನೀಡಲಾಗುತ್ತಿದೆ? 


ಯುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು 
ಇಲಾಖೆಯಿಂದ ಕೆಳಕಂಡ ಕಾರ್ಯಕ್ರಮಗಳನ್ನು 
ಹಮ್ಮಿತೊಳ್ಳಲಾಗುತ್ತಿದೆ: 

1)ನಗದು ಪುರಸ್ಕಾರ: ರಾಷ್ಟೀಯ ಮತ್ತು ಅಂತರ್ರಾಷ್ಟ್ರೀಯ 
ಮಟ್ಟಿದ ಕ್ರೀಡಾಕೂಟಗಳಲ್ಲಿ ವಿಜೇತರಾದ 
ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ ಯೋಜನೆಯನ್ನು 
ಇಲಾಖೆಯು ಅನುಷ್ಠಾನಗೊಳಿಸುತ್ತಿದೆ. 

2) ಏಕಲವ್ಯ ಪ್ರಶಸ್ತಿ: ರಾಷ್ಟೀಯ ಮತ್ತು ಅಂತರಾಷ್ಟ್ರೀಯ 
ಮಟ್ಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಸಾಧನೆ ಮಾಡಲಾದ 
ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ನೀಡಲಾಗುವುದು. 

3' ಜೀವಮಾನ ಸಾಧನೆ ಪ್ರಶಸ್ತಿ: ರಾಷ್ಟ್ರೀಯ ಮತ್ತು 
ಅಂತರಾಷ್ಟ್ರೀಯ ಮಟ್ಟಿದ ಕ್ರೀಡಾಪಟುಗಳಿಗೆ ತರಬೇತಿ 


ನೀಡಿದ ರಾಜ್ಯದ ತರಬೇತುದಾರರಿಗೆ ಜೀವಮಾನ ಸಾಧನೆ 
ಪ್ರಶಸ್ತಿ ನೀಡಲಾಗುವುದು. 

4 ಕರ್ನಾಟಿಕ ಕ್ರೀಡಾ ರತ್ನ ಪ್ರಶಸ್ತಿ: ದೇಸೀ ಗ್ರಾಮೀಣ 
ಕ್ರೀಡೆಗಳಲ್ಲಿ ವಿಶೇಷ ಸಾಧನೆ ಮಾಡಿದ ರಾಜ್ಯದ ಗ್ರಾಮೀಣ 
ಕ್ರೀಡಾ ಪ್ರತಿಭೆಗಳಿಗೆ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ 
ಹಾಗೂ ನಗದನ್ನು ನೀಡಿ ಗೌರವಿಸಲಾಗುವುದು. 


5)ಶೈಕ್ಷಣಿಕ ಶುಲ್ಲ_ ಮರುಪಾವತಿ: ರಾಷ್ಟ್ರೀಯ ಮತ್ತು 
ಅಂತರಾಷ್ಟ್ರೀಯ ಮಟ್ಟಿದಲ್ಲಿ ರಾಜ್ಯದಿಂದ ಪ್ರತಿನಿಧಿಸಿ 


ಸಾಧನೆ ಮಾಡಲಾದ ಕ್ರೀಡಾಪಟುಗಳಿಗೆ ಶೈಕ್ಷಣಿಕ ಶುಲ್ಕ 
ಮರುಪಾವತಿ ಮಾಡಲಾಗುತ್ತಿದೆ. 

6)ವಿದ್ಯಾರ್ಥಿ ವೇತನ: ರಾಜ್ಯ ಮಟ್ಟದ ಪದಕ ವಿಜೀತರಾಗಿ 
ಅಂತರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಪ್ರಾಥಮಿಕ 
ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರೂ.10,000/- 
ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. 

7) ಕರ್ನಾಟಕ ಸ್ಫೋರ್ಟ್ಸ್‌ ಆಕಾಡೆಮಿ ಫಾರ್‌ ಎಕ್ಸಲೆನ್ಸ್‌: 
ಮುಂಬರುವ ವರ್ಷಗಳಲ್ಲಿ ಅಂತರ್ರಾಷ್ಟ್ರೀಯ ಮಟ್ಟದಲ್ಲಿ 


ಗಣನೀಯ ಸಾಧನೆ ದಾಖಲಿಸುವ ಸಾಧ್ಯತೆ ಇರುವ 
ಪ್ರತಿಭಾನ್ನಿತ ಕ್ರೀಡಾಪಟುಗಳಿಗೆ ಉನ್ನತ ಶ್ರೀಡಾ 
ತರಬೇತಿಗಾಗಿ ಸಹಾಯಧನ ನೀಡಲಾಗುತ್ತಿದೆ. 

8) ಸಾಮಾನ್ಯ ಪ್ರವೇಶ ಪರೀಕ್ಷೆ: ಭಾರತ ಸರ್ಕಾರದಿಂದ 
ಮಾನ್ಯತೆ ಪಡೆದ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಗಳು 
ಆಯೋಜಿಸುವ ರಾಷ್ಟ, ಹಾಗೂ ಅಂತರಾಷ್ಟ್ರೀಯ ಮಟ್ಟಿದ 
ಕ್ರೀಡಾ ಸ್ಪರ್ಧೆಗಳಲ್ಲಿ ಪದಕಗಳಿಸಿದ ಕ್ರೀಡಾಪಟುಗಳಿಗೆ 
ವೃತ್ತಿಪರ ಕೋರ್ಸುಗಳಿಗೆ ಪ್ರವೇಶ ಬಯಸಿ ಸಲ್ಲಿಸಿದ ಅರ್ಜಿ 
ಪ್ರಸ್ತಾವನೆಗಳನ್ನು ಮೌಲ್ಯಮಾಪನ ಮಾಡಿ ಸಾಮಾನ್ಯ 
ಪ್ರವೇಶ ಪರೀಕ್ಲಾ ಘಟಕದ ವಿಶೇಷಾಧಿಕಾರಿಗೆ 
ಕಳುಹಿಸಿಕೊಡಲಾಗುವುದು. 

9 ಅರ್ಜುನ ಪ್ರಶಸ್ತಿ: ಕ್ರೀಡಾ ಕ್ಷೇತ್ರಕ್ಕೆ ಭಾರತ ಸರ್ಕಾರವು 
ಪ್ರಧಾನ ಮಾಡುತ್ತಿರುವ ವಿಶಿಷ್ಟ ಪ್ರಶಸ್ತಿ ಅರ್ಜುನ ಪ್ರಶಸ್ತಿಗೆ 
ಅತ್ಯುನ್ನತ ಸಾಧನೆ ಮಾಡಿದ ಶ್ರೀಡಾಪಟುಗಳನ್ನು 
ಗುರುತಿಸಿ ಸದರಿ ಪ್ರಶಸ್ತಿಗೆ ಅರ್ಹರಾದವರನ್ನು ಇಲಾಖೆಯ 
ವತಿಯಿಂದ ಶಿಫಾರಸು ಮಾಡಲಾಗುವುದು. 


10) ರಾಜೀವ್‌ ಗಾಂಧಿ ಖೇಲ್‌ ರತ್ನ ಪ್ರಶಸ್ತಿ: ಒಂದು 
ವರ್ಷದ ಅವಧಿಯಲ್ಲಿ ಕ್ರೀಡಾಪಟು ಅಥವಾ ಕ್ರೀಡಾ ತಂಡ 
ತೋರಿದ ಅತಿ ವಿಶಿಷ್ಟ ಹಾಗೂ ಗಮನಾರ್ಹ 
ಸಾಧನೆಯನ್ನು ಪರಿಗಣಿಸಿ ಅರ್ಹ ಕ್ರೀಡಾಪಟುಗಳನ್ನು 
ಗುರುತಿಸಿ ಪ್ರಶಸ್ತಿ ಶಿಫಾರಸ್ಸು ಮಾಡಲಾಗುವುದು. 

11) ಖೇಟೋ ಇಂಡಿಯಾ ಯೋಜನೆ: ಕೇಂದ್ರ ಸರ್ಕಾರವು 
ಹೊರತಂದಿರುವ ಖೇಲೋ ಇಂಡಿಯಾ 
ಯೋಜನೆಯಡಿಯಲ್ಲಿ ಕ್ರೀಡಾಕೂಟಗಳ ಸಂಘಟನೆ, ನಗರ 
ಪ್ರದೇಶಗಳಲ್ಲಿ ಕ್ರೀಡಾ ಮೂಲಭೂತ ಸೌಕರ್ಯಗಳ 
ನಿರ್ಮಾಣ ಹಾಗೂ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ 
ಪ್ರೋತ್ಸಾಹ ನೀಡಲಾಗುತ್ತಿದೆ. “ಖೇಲೋ ಇಂಡಿಯಾ" 
ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕೇಂದ್ರ 
ಸರ್ಕಾರವು ಶೇ.100ರಷ್ಟು ಅನುದಾನವನ್ನು ನೀಡಿದೆ. 


ವೈಎಸ್‌ ಡಿ-/ಇಬಿಬಿ/13/2020 


EE 
— 


ಪಿ. ಟಿ. ರವಿ) 
ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


